ಲಿಖಿತ ಮೂಲಕ ಉತರಿಸುವ ಪುಶ್ನೆ 


ಕರ್ನಾಟಿಕ ಪರಿಷತ್ತು 
ನೂರ ನಲವತ್ತೊಂದನೆಯ ಅಧಿವೇಶನ 
ಶುಕ್ರವಾರ, ದಿನಾ೦ಕ: 25ನೇ ಸೆಷ್ಟ೦ಬರ್‌, 2020 


ಕನ್ನಡ ಶಾಸ್ಟ್ರೀಯ ಅಧ್ಯಯನ ಕೇಂದ್ರಗಳ ಪ್ರತ್ಯೇಕ ಕಟ್ಟಿಡ ನಿರ್ನ್ಮಿಸುವ ಬಗ್ಗೆ 
ಶ್ರೀ ಲಹರ್‌ಸಿಂಗ್‌ ಸಿರೋಯಾ (ವಿಧಾನಸಭೆಯಿಂದ ಚುನಾಯಿತರಾದವರು):- 


726 (825) ಮಾನ್ಯ ಪ್ರವಾಸೋದ್ಯಮ, ಕನ್ನಡ ಮತ್ತು ಸಂಸ್ಕೃತಿ ಹಾಗೂ ಯುವ ಸಬಲೀಕರಣ ಮತ್ತು 
ಕ್ರೀಡಾ ಸಚಿವರು ಈ ವಿಷಯಗಳನ್ನು ದಯವಿಟ್ಟು ತಿಳಿಸುವರೆ :- 


(ಅ) ರಾಜ್ಯದಲ್ಲಿ ಕನ್ನಡ ಶಾಸ್ಟ್ರೀಯ ಅಧ್ಯಯನ ಕೇಂದ್ರದ ಪ್ರತ್ಯೇಕ ಕಟ್ಟಿಡಗಳನ್ನು ನಿರ್ಮಿಸುವ 
ಯೋಜನೆ ಸರ್ಕಾರದ ಪರಿಶೀಲನೆಯಲ್ಲಿದೆಯೇ ; 


(ಆ) ಈ ಅಧ್ಯಯನ ಕೇಂದ್ರ ನಿರ್ನಿಸಲು ಗುರುತಿಸಿರುವ ಸ್ಥಳ ಯೋಜನೆಯ ವೆಚ್ಚ್‌,ನಿಗದಿಪಡಿಸಲಾಗಿರುವ 
ಗಡವು ಏನು? (ಪೂರ್ಣ ವಿವರಗಳನ್ನು ನೀಡುವುದು) 


